ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ 4 ಸಂಖ್ಯೆ : 319 
ಉತ್ತರಿಸುವ ದಿನಾಂಕ 09-12-2020 
ಸದಸ್ಯರ ಹೆಸರು ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ) 
" ಉತ್ತರಿಸುವ ಸಚಿವರು ಕೃಷಿ ಸಚಿವರು 
ಕ್ರಸಂ ಪ್ರಶ್ನ ಉತ್ತರ 
ಸ § 
ಅ) |ಮಂಡ್ಯ, ಮೈಸೂರು, ಚಾಮರಾಜನಗರ ಮಂಡ್ಯ, ಮೈಸೂರು; ` ಚಾಮರಾಜನಗರ ಮತ್ತು ಹಾಸನ ' 
ಮತ್ತು ಹಾಸನ ಜಿಲ್ಲೆಗಳಲ್ಲಿ ಬೆಳೆ ಕಟಾವು ಜಿಲ್ಲೆಗಳಲ್ಲಿ ಬೆಳೆ ಕಟಾವು ಪ್ರಾರಂಭವಾಗಿದ್ದು, ಅವಶ್ನ ೈಕವಿರುವ' 
ಪ್ರಾರಂಭವಾಗಿದ್ದು, ಕೃಷಿ ವಿವಿಧ ಕೃಷಿ ಯಂತ್ರೋಪಕರಣಗಳ " ಸರಬರಾಜಿಗೆ 
"ಯಂತ್ರೋಪಕರಣಗಳ ಕೊರತೆ ಇರುವುದು ಶ್ರಮಕ್ಕೆಗೊಳ್ಳಲಾಗಿರು್ತರ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ, | ವ 
ಆ) [ಇದುವರೆವಿಗೂ ಕೃಷಿ | 2020-21ನೇ ಸಾಲಿನಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಕ್ರಿಯಾ 
ಯಂತ್ರೋಪಕರಣಗಳನ್ನು ಒದಗಿಸದೆ ಯೋಜನೆಯನ್ವಯ ಕೇಂದ್ರ ಮತ್ತು" ರಾಜ್ಯ : -ಸರ್ಕಾರದ 
ಇರಲು ಕಾರಣಗಳೇನು, ಅನುದಾನವನ್ನು ಒದಗಿಸಿ ಕೃಷಿ. ಯಂತೊ ಶ್ರೀಪಕರಣಗಳನ್ನು 
ಒದಗಿಸಲಾಗಿರುತ್ತದೆ. ಫೆ 
ಇ) |ಯಾವ ಕಾಲಮಿತಿಯಲ್ಲಿ ಕೃಷಿ | ಕೇಂದ್ರ ಸರ್ಕಾರವು ಕೇಂದ್ರ ವಲಯ ಕೃಷಿ ಯಾಂತ್ರೀಕರಣ ಮತ್ತು 
ಯಂತ್ರೋಪಕರಣಗಳನ್ನು ಸರಬರಾಜು | ಉಪ ಅಭಿಯಾನ ಯೋಜನೆಯಡಿ ಕೃಷಿ ಮತ್ತು ತೋಟಗಾರಿಕೆ 
ಮಾಡಲಾಗುವುದು? ; ಇಲಾಖೆ ಒಳಗೊಂಡಂತೆ - ಎರಡನೇ ಕಂತಿನ ಅನುದಾನ 
ಬಿಡುಗಡೆಗೊಳಿಸಿರುತ್ತದೆ. ಸದರಿ ಅನುದಾನಕ್ಕೆ, ರಾಜ್ಯ 


ಸರ್ಕಾರದ ಅಸುಮೋದನೆಯೊಂದಿಗೆ ಜಿಲ್ಲೆಗಳಿಗೆ ಕ್ರಿಯಾ 
ಯೋಜನೆಯನ್ನು ನೀಡಿ, ಕೃಷಿ ಯಂತ್ರೋಪಕರಣಗಳನ್ನು 
ಸರಬರಾಜು ಮಾಡಲು ಕ್ರಮಕ್ಕೆಗೊಳ್ಳ ಲಾಗಿದೆ. 


AGRI-ASC/64/2020 


--. ಕೃಷಿ ಸಚಿವರು 


